ಕರ್ನಾಟಿಕ ವಿಧಾನಪರಿಷತ್ತು 
| ಯಕ್ಕೆ ಗುರುತಿನ ಫ್ರಸ್ನೆ ಸಂಖ್ಯೆ [30 


ಸದಸ್ಯರ ಹೆಸರು ಶೀ ಪ್ರಕಾಶ ಕೆ. ರಾಥೋಡ್‌ (ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 21-09-2020 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
ಪಕ ಉತ್ತರ | 


ಅ) ಸರ್ಕಾರಿ ಅನುದಾನಿತ | ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಖಾಲಿಯಿರುವ ಬೋಧಕ ಮತ್ತು 
ಪ್ರಾಥಮಿಕ ಮತ್ತು ಪ್ರೌಢ | ಬೊಧಕೀತರ ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿವೆ. 
ಶಾಲೆಗಳಲ್ಲಿ ಖಾಲಿಯಿರುವ ರಾರ ಅನುದಾನಿತ ಶಾಣೆಗಳು 


ಬೋಧಕರು ಮತ್ತು 
_ ಕ 
ಬೊಧಕೇತರ ಹುದ್ದೆಗಳ i ಪ್ರೌಢ 
ಸಂಖ್ಯೆ ಎಷ್ಟು (ವಿವರ ಬೋಧಕ | ಬೋಧಕೇತರ ಬೋಧಕ | ಬೋಧಕೇತರ 
1379 ಕಾ 4474 1028 

ನೀಡುವುದು) [ | 
ಆ) ಬೋಧಕರಿಲ್ಲದ 
ಕಾರಣ ಶಿಕ್ಷಣದ 
ಗುಣಮಟ್ಟಿ ಬಂದಿದೆ 
ಕಡಿಮೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ 
ಇ) ಬೋಧಕರ ಹುದ್ದೆ ಖಾಲಿ ಸರ್ಕಾರಿ ಆದೇಶ ಸಂಖ್ಯೇಣಡಿ 14 ಎಸ್‌.ಇ.ಪಿ 2017, BN | 
ಇದ್ದಲ್ಲಿ, ಈ ಹುದ್ದೆಗಳನ್ನು ಈಗಾಗಲೇ ದಿನಾಂಕ31.12.2015ರ ವರೆಗೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 
ಭರ್ತಿ ಮಾಡಲು ಸರ್ಕಾರ | ಅನುಮತಿ ನೀಡಲಾಗಿತ್ತು. ಈಗಾಗಲೇ ಸಾಕಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. 
ಏನು ಕ್ರಮ ಕೈಗೊಂಡಿದೆ? ಪ್ರಸ್ತುತ ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯಿಂದ ಆರ್ಥಿಕ ಮಿತವ್ಯಯ 
(ವಿವರ ನೀಡುವುದು) ಸಾಧಿಸುವ ಸಲುವಾಗಿ ಈ ಕೆಳಕಂಡಂತೆ ಕ್ರಮಕ್ಕೆಗೊಳ್ಳಲು ಸೂಚಿಸಿದೆ. 

* 2020-21ನೇ ಸಾಲಿನಲ್ಲಿ ಯಾವುದೇ ಹೊಸ ಅನುದಾನರಹಿತ ವಿದ್ಯಾ ಸಂಸ್ಥೆಗಳನ್ನು 

ವೇತನಾನುದಾನಕ್ಕೊಳಪಡಿಸುವಂತಿಲ್ಲ. 


* ಅನುದಾನಿತ ಸಂಸ್ಥೆಗಳಲ್ಲಿ ನಿವೃತ್ತಿ ನಿಧನ, ರಾಜೀನಾಮೆ ಇತರೆ ಯಾವುದೇ 
ಕಾರಣಗಳಿಂದ ಖಾಲಿ ಉಂಟಾಗುವ ಹುದ್ದೆಗಳನ್ನು 2020-21ನೇ ಸಾಲಿನಲ್ಲಿ ಭರ್ತಿ 
ಮಾಡುವಂತಿಲ್ಲ. ಸದರಿ ನಿಯಮವು ಈಗಾಗಲೇ ಭರ್ತಿ ಮಾಡಲು ಅರ್ಥಿಕ 
ಇಲಾಖೆಯು ಸಹಮತಿಸಿರುವ ಪ್ರಕರಣಗಳಿಗೂ ಸಹ ಅನ್ವಯಿಸತಕ್ಕದ್ದು. 


೪ ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿ ಉಂಟಾಗುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 
ಹೊಸದಾಗಿ ಸಹಮತಿ ನೀಡುವಂತಿಲ್ಲ. 


ಅ ಈ ಎಲ್ಲಾ ನಿಯಮಗಳು ಸರ್ಕಾರದ ಎಲ್ಲಾ ಇಲಾಖೆಗಳಡಿಯಲ್ಲಿ ಬರುವ ಅನುದಾನಿತ 
| ಶಿಕ್ಷಣ  ಸಂಸ್ಥೆಗಳಿಗೆ/ವಸತಿ ನಿಲಯಗಳಿಗೆ ಹಾಗೂ ಈಗಾಗಲೇ 


ವೇತನಾನುದಾನಕ್ಕೊಳಪಡಿಸಲು  ಸ್ವೀಕೃತಗೊಂಡಿರುವ ಮತ್ತು ನ್ವೀಕೃತಗೊಳ್ಳುವ 
ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ, ಇನ್ನುಳಿದ ಅನುದಾನಿತ ಸಂಸ್ಥೆಗಳಿಗೂ ಸಹ 


ಅನ್ನಯಿಸತಕ್ಕದ್ದು. 


ಮೇಲ್ಕಂಡಂತೆ ಆರ್ಥಿಕ ಇಲಾಖೆಯು ನಿರ್ದೇಶನ ನೀಡಿರುವುದರಿಂದ ಯಾವುದೇ 
ಜೋಧಕ ಹಾಗೂ ಬೋಧಕೇತರ ಹುದ್ದೆಗಳನ್ನು ವೇತನಾಸುದಾನಕ್ಕೊಳಪಡಿಸಲು 
ಸಾಧ್ಯವಾಗುತ್ತಿಲ್ಲ. ಪ್ರಸ್ತಾಪಿತ ಆರ್ಥಿಕ ಮಿತವ್ಯಯ ಆದೇಶವನ್ನು ಸಡಿಲಿನಿದ ನಂತರ 
ಖಾಲಿಯಿರುವ ಅರ್ಹ ಹುದ್ದೆಗಳನ್ನು ವೇತನಾನುದಾನಕ್ಕೊಳಪಡಿಸಲು ಪರಿಶೀಲಿಸಲಾಗುವುದು. 


ಇಡಿ 110 ಪಿಎಂಸಿ 2020. 


